೫). 


4 


Problems on ages - 04 : April 23 


Special class 


Ishwargiri Swamy + Apr 23, 2024 


Q. A person's present age is two - fifth of the age of his mother. After 8 years, he 


will be one - half of the age of his mother. How old is the mother at present? 
Q. ಒಬ್ಬ ವ್ಯ ಕ್ರಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ ಐದನೇ ಎರಡರಷ್ಟು. 8 ವರ್ಷಗಳ 


ನಂತರ ಅವನು ತಾಯಿಯ ಅರ್ಧ ವಯಸ್ಸಿ ನವನಾಗುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು? 


(a) 36 ವರ್ಷಗಳು (b ) 38 ವರ್ಷಗಳು 
(740 ವರ್ಷಗಳು (6) 42 ವರ್ಷಗಳು 

5 ; L yi a (40 | — £ 
ಇ i | > — «) 


Download ಈ IshwarGiri | © 8660070677 


App in PlayStore | 


Q. Father is aged three times of his son Ronit . After 8 years, he would be two 
and a half times of Ronit's age. After further 8 years, how many times would he 
be of Ronit's age? 

(a) 3 times (b) 2.2 times (c) 4 times (d) 1.5 times 

Q. ತಂದೆಗೆ ಮಗ ರೋನಿತ್‌ ನ ಮೂರು ಪಟ್ಟು ವಯಸ್ಸಾಗಿದೆ. 8 ವರ್ಷಗಳ ನಂತರ ಆತ ರೋನಿತ್‌ ನ 
ಎರಡೂವರೆ ಪಟ್ಟು ವಯಸ್ಸಿನವನಾಗುತ್ತಾನೆ. ಇನ್ನೂ 8 ವರ್ಷಗಳ ನಂತರ ಆತ ರೋನಿತ್‌ ನ 
ಎಷ್ಟುಪಟ್ಟು ವಯಸ್ಸಿನವನಾಗುತ್ತಾನೆ? 

(೩) 3 ಪಟ್ಟು (b) 2.2 ಪಟ್ಟು (€) 4 ಪಟ್ಟು (d) 1.5 ಪಟ್ಟು 


Download a IshwarGiri | © 8660070677 


App in PlayStore 


Q. ತಂದೆಗೆ ಮಗ ರೋನಿತ್‌ ನ ಮೂರು ಪಟ್ಟು ವಯಸ್ಸಾಗಿದೆ. 8 ವರ್ಷಗಳ ನಂತರ ಆತ ರೋನಿತ್‌ ನ 
ಎರಡೂವರೆ ಪಟ್ಟು ವಯಸ್ಸಿನವನಾಗುತ್ತಾನೆ. ಇನ್ನೂ 8 ವರ್ಷಗಳ ನಂತರ ಆತ ರೋನಿತ್‌ ನ 
ಎಷ್ಟುಪಟ್ಟು ವಯಸ್ಸಿನವನಾಗುತ್ತಾನೆ? 


(a) 3 ಪಟ್ಟು (0) 2.2 ಪಟ್ಟು (0 4 ಪಟ್ಟು (6) 1.5 ಪಟ್ಟು 
WA gt 
| \ 2 % 3 - 4 | LN $ 


o IshwarGiri | © 8660070677 


App in PlayStore | 


Q. Father is aged three times of his son Mahesh. After 10 years, he would be 
two and a half times of Mahesh's age. After further 20 years, how many times 
would he be of Mahesh's age? 

(a) 2 times (b) 2.2 times (c) 1.8 times (d) 2.4 times 

Q. ತಂದೆಗೆ ಮಗ ಮಹೇಶ್‌ ನ ಮೂರು ಪಟ್ಟು ವಯಸ್ಸಾಗಿದೆ. 10 ವರ್ಷಗಳ ನಂತರ ಆತ ಮಹೇಶ್‌ ನ 
ಎರಡೂವರೆ ಪಟ್ಟು ವಯಸ್ಸಿ ನವನಾಗುತ್ತಾನೆ. ಇನ್ನೂ 20 ವರ್ಷಗಳ ನಂತರ ಆತ ಮಹೇಶ್‌ ನ 
ಎಷ್ಟುಪಟ್ಟು ವಯಸ್ಸಿ ನವನಾಗುತ್ತಾನೆ? 

(a) 2 ಪಟ್ಟು (b) 2.2 ಪಟ್ಟು (€) 1.8 ಪಟ್ಟು (d) 2.4 ಪಟ್ಟು 


Download a IshwarGiri | © 8660070677 


App in PlayStore | 


Q. ತಂದೆಗೆ ಮಗ ಮಹೇಶ್‌ ನ ಮೂರು ಪಟ್ಟು ವಯಸ್ಸಾಗಿದೆ. 10 ವರ್ಷಗಳ ನಂತರ ಆತ.ಮಹೇಶ್‌ ನ 
ಎರಡೂವರೆ ಪಟ್ಟು ವಯಸ್ಸಿನವನಾಗುತ್ತಾನೆ. ಇನ್ನೂ 20 ವರ್ಷಗಳ ನಂತರ ಆತ ಮಹೇಶ್‌ ನ 
ಎಷ್ಟುಪಟ್ಟು ವಯಸ್ಸಿನವನಾಗುತ್ತಾನೆ? 

(೩) 2 ಪಟ್ಟು”... (0) 2.2 ಪಟ್ಟು (€) 1.8 ಪಟ್ಟು (d) 2.4 ಪಟ್ಟು 


[5% 4:5 (4210 
j |! HAC, — ಓಂ ತ್‌ sie 
10 (i bh > L0 


Mp IshwarGiri | © 8660070677 


Download = IshwarGiri | © 8660070677 


App in PlayStore 


Q. One year ago, ratio of A's age to B's age was 5:6. After 4 years, this ratio 
becomes 6:7 How old is A? 

Q. ಒಂದು ವರ್ಷದ ಹಿಂದೆ, ಎ ಮತ್ತು ಬಿ ನ ವಯಸ್ಸಿನ ಅನುಪಾತವು 5:6 ಆಗಿತ್ತು, 4 ವರ್ಷದ 
ನಂತರ ಈ ಅನುಪಾತವು 6:7 ಆಗುತ್ತದೆ, ಎ ನ ವಯಸ್ಸೆಷ್ಟು? 


(a)31 years (b)25 years (c)26 years (d) 36 years 
A :ಗಿ 


ಲ 
A 
ಈ 


Wg IshwarGiri | © 8660070677 


Q. 12 years ago, the ratio of age of N and R was 6: 5 therefore in the next 8 
years the ratio of their age will be 11:10. What is the present age of R? 

Q. 12 ವರ್ಷಗಳ ಹಿಂದೆ, N ಮತ್ತು R ಅವರ ವಯಸ್ಸಿನ ಅನುಪಾತವು 6: 5. ಮುಂದಿನ 8 
ವರ್ಷಗಳಲ್ಲಿ ಅವರ ವಯಸ್ಸಿನ ಅನುಪಾತವು 11:10 ಆಗಿರುತ್ತದೆ. ಹಾಗಾದರೆ R ಅವರ ಪ್ರಸ್ತುತ 
ವಯಸ್ಸು ಎಷ್ಟು? | 


(a) 24 years 4) 32 Years  (c) 20 Years  (d) 40 Years 
om No 


ee UE IshwarGiri | © 8660070677 


Download = IshwarGiri | © 8660070677 


App in PlayStore 


Q. 10 years from now, the ratio of father and son's age will be 5:3. 10 years ago 


itwas 3:1. Find their present age ratio? 
Q. ಈಗಿನಿಂದ 10 ವರ್ಷಗಳ ನಂತರ ಅಪ್ಪ ಹಾಗೂ ಮಗನ ವಯಸ್ಸಿನ ಅನುಪಾತ 5:3, 10 ವರ್ಷಗಳ 


ಮೊದಲು 3:1 ಇತ್ತು. ಇಂದು ಅವರಿಬ್ಬ ರ ವಯಸ್ಸಿ ನ ಅನುಪಾತ ಎಷ್ಟು? 


a) 2:1” b) 2:3 1:3 d) 3:5 
೫1. 
| 201% 30 
10 à | ರ್‌ 
® 3: 4 


Download = IshwarGiri | © 8660070677 


App in PlayStore | 


Q. 12 years from now, the ratio of father and son's age will be 7:4. 15 years ago 


it was 4:1. Find their present age ratio? 
Q. ಈಗಿನಿಂದ 12 ವರ್ಷಗಳ ನಂತರ ಅಪ್ಪ ಹಾಗೂ ಮಗನ ವಯಸ್ಸಿನ ಅನುಪಾತ 7:4, 15 ವರ್ಷಗಳ 


ಮೊದಲು 4:1 ಇತ್ತು. ಇಂದು ಅವರಿಬ್ಬರ ವಯಸ್ಸಿನ ಅನುಪಾತ ಎಷ್ಟು? 
1) 12:5 2) 17:80” 3)15:11 4) 3:7 


Pa | IshwarGiri | ಐ 8660070677 


Download = IshwarGiri | © 8660070677 


App in PlayStore 


Q. Sum of age of father and son is 68 years, If the persani age of son is 21 


years then what is the age of father at the time of son's birth? 
Q. ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 68 ಎಂದಾದರೆ ಮಗನಿಗೆ ಈಗ 21 ವರ್ಷ 
ವಯಸ್ಸಾದರೆ ತಂದೆಗೆ ಮಗ ಹುಟ್ಟು ವಾಗ ಎಷ್ಟು: ವಯಸ್ಸಾಗಿತ್ತು? 


(a 26 (b)30 (28 (6) 24 


o IshwarGiri | © 8660070677 


App in PlayStore | 


Q. Sum of age of father and son is 75 years, If the present age of son is 23 


years then what is the age of father at the time of son's birth? 
Q. ತಂದೆ ಮತ್ತು ಮಗನ ವಯಸ್ಸಿನ ಒಟ್ಟು ಮೊತ್ತ 75 ಎಂದಾದರೆ ಮಗನಿಗೆ ಈಗ 23 ವರ್ಷ 
ವಯಸ್ಸಾದರೆ ತಂದೆಗೆ ಮಗ ಹುಟ್ಟು ವಾಗ ಎಷ್ಟು: ವಯಸ್ಸಾಗಿತ್ತು? 


(2729 (b ) 30 (€) 28 (d)27 


o IshwarGiri | © 8660070677 


App in PlayStore 


Download = IshwarGiri | © 8660070677 


App in PlayStore 


Q. Father's age at the time of his sons' birth was equal to the present age of 
son. If the age of son is 20, then find the present age of the father. 

Q. ಮಗನ ಜನನದ ಸಮಯದಲ್ಲಿ ತಂದೆಯ ವಯಸ್ಸು ಈಗಿನ ಮಗನ ವಯಸ್ಸಿಗೆ ಸಮನಾಗಿತ್ತು. 
ಮಗನ ವಯಸ್ಸು 20 ಆಗಿದ್ದರೆ, ತಂದೆಯ ಪ್ರಸ್ತುತ ವಯಸ್ಸ ನ್ನು ಕಂಡುಹಿಡಿಯಿರಿ. 


(೩) 39 Years (b) 30 Years (c) 60 Years (d) 40 Years 
LE Jf 210 y$ UI 


_ 120 


«gb = 20 yes 


Download a IshwarGiri | © 8660070677 


App in PlayStore | 


Q. Father's age at the time of his sons' birth was equal to the present age of 


son. If the age of son is 27, then find the present age of the father. 
Q. ಮಗನ ಜನನದ ಸಮಯದಲ್ಲಿ ತಂದೆಯ ವಯಸ್ಸು ಈಗಿನ ಮಗನ ವಯಸ್ಸಿಗೆ ಸಮನಾಗಿತ್ತು. 
ಮಗನ ವಯಸ್ಸು 27 ಆಗಿದ್ದರೆ, ತಂದೆಯ ಪ್ರಸ್ತುತ ವಯಸ್ಸ ನ್ನು ಕಂಡುಹಿಡಿಯಿರಿ. 


(೩) 57 ed. (b). 55 Years (c) 50 Youre 54 Years 
tn ba 227 yh - Su 
-¢% 1% 
wh SAT 


Download 5 IshwarGiri | © 8660070677 


App in PlayStore | 


Download = IshwarGiri | © 8660070677 


App in PlayStore 


Q. The present age of two persons are 36 and 50 years respectively. If after n 
years the ratio of their age will be 3:4, then the value of n is 

Q. ಇಬ್ಬರು a; ಕ್ರಿಗಳ ಪ್ರಸ್ತುತ ವಯಸ್ಸು ಕ್ರ ಮವಾಗಿ 36 ಮತ್ತು 50 ವರ್ಷಗಳು. n ವರ್ಷಗಳ ನಂತರ 
ಅವರ Bade, 3 ua 3:4 ಆಗದ್ದರೆ, enna ಮೌಲ್ಯ 


(೩) 4 (b) 7 “oro (d) 3 
36 : 56 30 So 
RE 
6 © 


37: à yıy L2 : 


Download a IshwarGiri | © 8660070677 


App in PlayStore | 


Q. M is 40 yr old, N is 60 yr old. How many years ago, the ratio of their ages 
was 3:5? 

Q. Mn 40 ವರ್ಷ ವಯಸ್ಸು, N ಗೆ 60 ವರ್ಷ ವಯಸ್ಸು. ಎಷ್ಟು ವರ್ಷಗಳ ಹಿಂದೆ, ಅವರ ವಯಸ್ಸಿನ 
ಅನುಪಾತ 3:5 ಆಗಿತ್ತು? 


೩) 5 ವರ್ಷ (b) 12 ವರ್ಷ (0 8 ವರ್ಷ (4710 ವರ್ಷ 
Lo: 60 Lo: 6 
20 
po | 
2 - 


Wp IshwarGiri | © 8660070677 


Download = IshwarGiri | © 8660070677 


App in PlayStore 


Q. The sum of the ages of a father and son is 45 years. Five years ago, the 
product of their ages was four times the father's age at that time. The present 
ages (in years) of the father and son are 

Q. ತಂದೆ ಮತ್ತು ಮಗನ ವಯಸ್ಸನ್ನು ಕೂಡಿಸಿದರೆ 45 ವರ್ಷ ಆಗುತ್ತದೆ. ಐದು ವರ್ಷಗಳ ಹಿಂದೆ 
ಅವರಿಬ್ಬರ ವಯಸ್ಸು ಗಳ ಗುಣಲಬ್ಧವು ತಂದೆಯ ವಯಸ್ಸಿನ ನಾಲ್ಕ 342d. ಹಾಗಾದರೆ ತಂದೆ ಮಗನ 
ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? ? 


(೩) 34, 11 (b) 35, 10 (c) 36,9 (d) 40, 15 
(11 7 


Download a IshwarGiri | © 8660070677 


App in PlayStore | 


Q. ತಂದೆ ಮತ್ತು ಮಗನ ವಯಸ್ಸ ನ್ನು ಕೂಡಿಸಿದರೆ 45 ವರ್ಷ ಆಗುತ್ತದೆ. ಐದು ವರ್ಷಗಳ ಹಿಂದೆ 
ಅವರಿಬ್ಬರ ವಯಸ್ಸು ಗಳ ಗುಣಲಬ್ಧವು ತಂದೆಯ ವಯಸ್ಸಿ ನ ನಾಲ್ಕ ರಷ್ಟಿತ್ತು. ಹಾಗಾದರೆ ತಂದೆ ಮಗನ 
ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? ? 

(a) 34, 11 (b) 35, 10 (d) 40, 15 


Es) SR = pe 


HAE AS 


Download a IshwarGiri | © 8660070677 


App in PlayStore | 


Q. The sum of the ages of a father and son is 46 years. 3 years ago, the product 
of their ages was five times the father's age at that time. The present ages (in 
years) of the father and son are 

Q. ತಂದೆ ಮತ್ತು ಮಗನ ವಯಸ್ಸ ನ್ನು ಕೂಡಿಸಿದರೆ 46 ವಷ$ ಆಗುತ್ತದೆ. ಮೂರು ವರ್ಷಗಳ ಹಿಂದೆ 
ಅವರಿಬ್ಬರ ವಯಸ್ಸು ಗಳ ಗುಣಲಬ್ಬವು ತಂದೆಯ ವಯಸ್ಸಿ ನ ಐದರಪ್ಪಿತ್ತು. ಹಾಗಾದರೆ ತಂದೆ ಮಗನ 
ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? | 


(೩) 33, 13 (0) 35, 11 (€) 36,10 38,8 
(> 3) s$ Y Je A = x 5 
dez 5 


app cie] E IshwarGiri | © 8660070677 


Q. ತಂದೆ ಮತ್ತು ಮಗನ ವಯಸ್ಸನ್ನು ಕೂಡಿಸಿದರೆ 46 ವರ್ಷ ಆಗುತ್ತದೆ. ಮೂರು ವರ್ಷಗಳ ಹಿಂದೆ 
ಅವರಿಬ್ಬರ ವಯಸ್ಸುಗಳ ಗುಣಲಬ್ಧವು ತಂದೆಯ ವಯಸ್ಸಿನ ಐದರಷ್ಟಿತ್ತು. ಹಾಗಾದರೆ ತಂದೆ ಮಗನ 
ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? 


(೩) 33, 13 (b) 35, 11 (c) 36,10 (d) 38,8 


Download a IshwarGiri | © 8660070677 


App in PlayStore | 


Download = IshwarGiri | © 8660070677 


App in PlayStore 


Q. The respective ratio between present age of Manoj and Wasim is 3:11. Wasim is 
12 years younger than Rehana. Rehana's age after 7 years will be 85 years. What 
is the present age of Manoj' s father who is 25 years older than Manoj? 

Q. ಮನೋಜ್‌ ಮತ್ತು ವಾಸಿಮ್‌ ಅವರ ಪ್ರಸ್ತುತ ವಯಸ್ಸಿನ ನಡುವಿನ ಅನುಪಾತವು 3:11. ವಾಸಿಮ್‌ 
ರೆಹಾನಾ ಅವರಿಗಿಂತ 12 ವರ್ಷ ಚಿಕ್ಕ ವರು. 7 ವರ್ಷಗಳ ನಂತರ ರೆಹಾನಾ ಅವರ ವಯಸ್ಸು 85 
ವರ್ಷಗಳು. ಮನೋಜ್‌ ಗಿಂತ 25 ವರ್ಷ ದೊಡ್ಡವರಾದ ಮನೋಜ್‌ ನ ತಂದೆಯ ಈಗಿನ ವಯಸ್ಸು ) ಎಷ್ಟು? 


(a) 43 years (b) 45 years (c) 67 years (d) 69 years 


Download 2 IshwarGiri | © 8660070677 


App in PlayStore | 


Q. ಮನೋಜ್‌ ಮತ್ತು ವಾಸಿಮ್‌ ಅವರ ಪ್ರಸ್ತುತ ವಯಸ್ಸಿ ನ ನಡುವಿನ ಅನುಪಾತವು 3: 11. ವಾಸಿಮ್‌ 
ರೆಹಾನಾ ಅವರಿಗಿಂತ 12 ವರ್ಷ ಚಿಕ್ಕ se 7 ವರ್ಷಗಳ ನಂತರ ರೆಹಾನಾ ಅವರ ವಯಸ್ಸು 85 
ವರ್ಷಗಳು. ಮನೋಜ್‌ ಗಿಂತ 25 ವರ್ಷ ದೊಡ್ಡವರಾದ ಮನೋಜ್‌ ನ ತಂದೆಯ ಈಗಿನ ವೆಯಸ್ಸು ಎಷ್ಟು? 


(a) 43 years (b) 45 years (c) 67 years (d) 69 years 
Gr í Nd Ss 

KE AS: 94 -1 = FE y MN 
lets | \* ( 


66 G6 


App in PlayStore | ™ ಪರ್ಣ | © 8660070677 


Q. The respective ratio between present age of A and X is 6:7. X is 6 years 
younger than V. V's age after 10 years will be 72 years. What is the present 
age of A's father who is 28 years older than A? 

Q. A ಮತ್ತು X ಅವರ ಪ್ರಸ್ತುತ ವಯಸ್ಸಿ ನ ನಡುವಿನ ಅನುಪಾತವು 6:7. X ನು V ಅವರಿಗಿಂತ 6 
ವರ್ಷ ಚಿಕ್ಕ ವರು. 10 ವರ್ಷಗಳ ನಂತರ V ಅವರ ವಯಸ್ಸು 72 ವರ್ಷಗಳು. A ಗಿಂತ 28 ವರ್ಷ 
ದೊಡ್ಡವರಾದ AS ತಂದೆಯ ಈಗಿನ ವಯಸ್ಸು ಎಷ್ಟು? 


(a) 76 years (b) 75 years (c) 72 years (d) 74 years 


Download a IshwarGiri | ಐ 8660070677 


App in PlayStore | 


Q. A ಮತ್ತು X ಅವರ ಪ್ರಸ್ತುತ ವಯಸ್ಸಿನ ನಡುವಿನ ಅನುಪಾತವು 6:7. X WD V ಅವರಿಗಿಂತ 6 
ವರ್ಷ ಚಿಕ್ಕವರು. 10 ವರ್ಷಗಳ ನಂತರ V ಅವರ ವಯಸ್ಸು 72 ವರ್ಷಗಳು. A ಗಿಂತ 28 ವರ್ಷ 
ದೊಡ್ಡವರಾದ A ನ ತಂದೆಯ ಈಗಿನ ವಯಸ್ಸು ಎಷ್ಟು? 

76 years (b) 75 years (c) 72 years (d) 74 years 


Vr AL- 10 => 62 A: ax 
- G: (9 
ಹ ತ್ತಾ jr 
x > 56 re. oe 


Megs || IshwarGiri | ಅ 8660070677 


Q. Present age of A is 2 times the present age of B. After 8 years the B”s age will 
be 4 times of C’s present age. If C celebrated his fifth birthday 9 years ago, then 


what is the present age (in years) of A? 
Q. A ಯ ಪ್ರಸ್ತುತ ವಯಸ್ಸು 8 ಯ ಈಗಿನ ವಯಸ್ಸಿನ 2 ಪಟ್ಟು. 8 ವರ್ಷಗಳ ನಂತರ B ಯ ವಯಸ್ಸು 


C ಯ ಪ್ರಸ್ತುತ ವಯಸ್ಸಿನ 4 ಪಟ್ಟು. ೮ ಯು ತನ್ನ ಐದನೇಯ ಹುಟ್ಟು ಹಬ್ಬವನ್ನು 9 ವರ್ಷಗಳ ಹಿಂದೆ 
ಆಚರಿಸಿದ್ದಾರೆ, ಹಾಗಾದರೆ ಸಿಯ ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? 
(a) 88 (b) 96 (c) 9 (d) 84 


Download a IshwarGiri | ಇ 8660070677 


App in PlayStore 


Q. A ಯ ಪ್ರಸ್ತುತ ವಯಸ್ಸು B ಯ ಈಗಿನ ವಯಸ್ಸಿನ 2 ಪಟ್ಟು. 8 ವರ್ಷಗಳ ನಂತರ B ಯ ವಯಸ್ಸು 
Ca» ಪ್ರಸುತ: ವಯಸ್ಸಿನ 4 ಪಟ್ಟು. C ಯು ತನ್ನ ಐದನೇಯ ಹುಟ್ಟು ಹಬ್ಬವನ್ನು 9 ವರ್ಷಗಳ ಹಿಂದೆ 
ಆಚರಿಸಿದ್ದಾರೆ. ಹಾಗಾದರೆ A ಯ ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? 


(a) 88 (b) 96 (€) 92 (d) 84 
Chera N 

C 49 

| : 4 

| | e 

iu 56 —GUs XL = AG 


Download a IshwarGiri | © 8660070677 


App in PlayStore | 


Q. Present age of A is 2 times the present age of B. After 8 years the B”s age will 
be 4 times of C”s present age. If C celebrated his 3rd birthday 4 years ago, then 


what is the present age (in years) of A? 
Q. A ಯ ಪ್ರಸ್ತುತ ವಯಸ್ಸು 8 ಯ ಈಗಿನ ವಯಸ್ಸಿನ 2 ಪಟ್ಟು. 8 ವರ್ಷಗಳ ನಂತರ B ಯ ವಯಸ್ಸು 


C ಯ ಪ್ರಸ್ತುತ ವಯಸ್ಸಿನ 4 ಪಟ್ಟು. € ಯು ತನ್ನ 3 ನೇಯ ಹುಟ್ಟುಹಬ್ಬವನ್ನು 4 ವರ್ಷಗಳ ಹಿಂದೆ 
ಆಚರಿಸಿದ್ದಾರೆ, ಹಾಗಾದರೆ A ಯ ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? 
(a) 36 (b) 40 (c) 48 (d) 44 


Download = IshwarGiri ® 8660070677 


App in PlayStore | 


Q. A ಯ ಪ್ರಸ್ತುತ ವಯಸ್ಸು B ಯ ಈಗಿನ ವಯಸ್ಸಿನ 2 ಪಟ್ಟು. 8 ವರ್ಷಗಳ ನಂತರ B ಯ ವಯಸ್ಸು 
C ಯ ಪ್ರಸ್ತುತ ವಯಸ್ಸಿನ 4 ಪಟ್ಟು. € ಯು ತನ್ನ 3 ನೇಯ ಹುಟ್ಟುಹಬ್ಬವನ್ನು 4 ವರ್ಷಗಳ ಹಿಂದೆ 
ಆಚರಿಸಿದ್ದಾರೆ, ಹಾಗಾದರೆ A ಯ ಈಗಿನ ವಯಸ್ಸು (ವರ್ಷಗಳಲ್ಲಿ) ಎಷ್ಟು? 


(a) 36 pr (c) 48 (d) 44 
C 234427 
4% 
C 
u A 
L 


| 
¿ » 90 X2 = U0 
x 2972 


Download = IshwarGiri © 8660070677 


App in PlayStore 


Download = IshwarGiri | © 8660070677 


App in PlayStore 


Q. The difference between Peter and Preeti's ages is 5 years. When they married 
each other 35 years ago, 4 times of Peter's age was the same as 5 times the age of 


Preeti. What is the sum of their present age? 
Q. ಪೀಟರ್‌ ಮತ್ತು ಪ್ರೀತಿ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸವು 5 ವರ್ಷಗಳು. 35 ವರ್ಷಗಳ ಹಿಂದೆ 


ಒಬ್ಬ ರನ್ನೊ ಬ್ಬ ರು 'ಮದುವೆಯಾದಾಗ, ಪೀಟರ್‌ ಅವರ ವಯಸ್ಸಿನ 4 ಪಟ್ಟು à €ತಿಯ ವಯಸ್ಸಿ 35 ಪಟ್ಟಿಗೆ 
ಸಮನಾಗಿತ್ತು. ಅವರ ಪ್ರಸ್ತುತ ವಯಸ್ಸಿ ನ ಮೊತ್ತ ಎಷ್ಟು? 
(a) 105 years (0) 110 years (c) 115 years (d) 112 years 


Download o IshwarGiri | © 8660070677 


App in PlayStore 


Q. ಪೀಟರ್‌ ಮತ್ತು ಪ್ರೀತಿ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸವು 5 ವರ್ಷಗಳು. 35 ವರ್ಷಗಳ ಹಿಂದೆ 
ಒಬ್ಬರನ್ನೊಬ್ಬರು ಮದುವೆಯಾದಾಗ, ಪೀಟರ್‌ ಅವರ ವಯಸ್ಸಿನ 4 ಪಟ್ಟು ಪ್ರೀತಿಯ ವಯಸ್ಸಿನ 5 ಪಟ್ಟಿಗೆ 
ಸಮನಾಗಿತ್ತು. ಅವರ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟು? 


(a) 105 years (0) 110 years (0115 years (d) 112 years 


SITES: can 
PT: PR Gor 5 US 


App in PlayStore | z ee | ® 8660070677 


Q. The difference between the age of Waqar and Nasima is 8 years. 30 years 
before they were married then the four times of Waqar's age was equal to 5 times 
of Nasima's age. Find the sum of their present age. 

Q. ವಕಾರ್‌ ಮತ್ತು ನಸಿಮಾ ಅವರ ವಯಸ್ಸಿನ ನಡುವಿನ ವ್ಯತ್ಯಾಸವು 8 ವರ್ಷಗಳು. 30 ವರ್ಷಗಳ 
ಮೊದಲು ಅವರು ಮದುವೆಯಾದಾಗ ವಕಾರ್‌ ಅವರ ವಯಸ್ಸಿನ ನಾಲ್ಕು ಪಟ್ಟು ನಸಿಮಾ ಅವರ 

ವಯಸ್ಸಿನ 5 ಪಟ್ಟಿಗೆ ಸಮವಾಗಿತ್ತು. ಹಾಗಾದರೆ ಅವರ ಪ್ರ ಪ್ರಸ್ತುತ ವಯಸ್ಸಿ 3 303 ಎಷ್ಟು? 


(೩) 130 ತತ. (0) 134 Years (c) 132 Years (d) 135 ಸಾ 


Pe 8 IshwarGiri | © 8660070677 


Q. ವಕಾರ್‌ ಮತ್ತು ನಸಿಮಾ ಅವರ ವಯಸ್ಸಿ ನ ನಡುವಿನ ವ್ಯ ತ್ನಾಸವು 8 ವರ್ಷಗಳು. 30 ವರ್ಷಗಳ 
ಮೊದಲು ಅವರು ಮದುವೆಯಾದಾಗ ವಕಾರ್‌ ಅವರ ವಯಸ್ಸಿ ನಾಲ್ಕು ಪಟ್ಟು ನಸಿಮಾ ಅವರ 
ವಯಸ್ಸಿ 35 ಪಟ್ಟಿಗೆ ಸಮವಾಗಿತ್ತು. ಹಾಗಾದರೆ ಅವರ ಪ್ರ da Baba, ನ ಮೊತ್ತ ಎಷ್ಟು? 

(a) 130 Yeats (b) 134 Years (c) 132 Years (d) 135 ears 


ಮಿ W Xu = NXS 


HN +62 = 132 
> ೬ 4 

LE l Ti 

110 J e 

AN 6 cr 


a IshwarGiri | © 8660070677 


App in PlayStore 


